ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ರಾಜ್ಯದಲ್ಲಿರುವ ಇಂಜಿನಿಯರಿಂಗ್‌ ಕಾಲೇಜುಗಳ ಬಗ್ಗೆ 


ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 


102 (100) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಎಷ್ಟು ಇಂಜಿನಿಯರಿಂಗ್‌ ಕಾಲೇಜು ಮತ್ತು ಅನುದಾನಿತ ಕಾಲೇಜುಗಳು 
ಕಾರ್ಯನಿರ್ವಹಿಸುತ್ತದೆ; (ಸಂಪೂರ್ಣ ವಿವರ ನೀಡುವುದು) 


(ಆ) ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಆಡಳಿತ ಮಂಡಳಿಗೆ ಎಷ್ಟು ಸಿ.ಇ.ಟಿ, ಕಾಮೇಡ್‌-ಕೆ ಸೀಟುಗಳನ್ನು 
ಹಂಚಲಾಗುತ್ತಿದೆ, ಕಳೆದ 3 ವರ್ಷಗಳಲ್ಲಿ ಲಭ್ಯವಿದ್ದ ಸಿ.ಇ.ಟಿ, ಕಾಮೇಡ್‌-ಕೆ ವಿಭಾಗಕ್ಕೆ ಎಷ್ಟು 
ಸೀಟಿಗಳನ್ನು ಭರ್ತಿ ಮಾಡಲಾಗಿದೆ; (ಸಂಪೂರ್ಣ ವಿವರ ನೀಡುವುದು) 


(ಇ) ಕಳೆದ 5 ವರ್ಷಗಳಲ್ಲಿ ಸಿ.ಇ.ಟಿ. ಕಾಮೇಡ್‌-ಕೆ ಅಡಿಯಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಎಷ್ಟು 
ಬಾರಿ ಪ್ರವೇಶ ಶುಲ್ಕವನ್ನು ನವೀಕರಿಸಿದೆ ಹಾಗೂ ಎಷ್ಟು ಶುಲ್ಕವನ್ನು ಹೆಚ್ಚಿಸಲಾಗಿದೆ; ಹಾಗೂ ಸರ್ಕಾರ 
ಕೈಗೊಂಡ ಮಾನದಂಡಗಳೇನು; ಒಬ್ಬ ವಿದ್ಯಾರ್ಥಿಗೆ ಸರ್ಕಾರ ವ್ಯಯ ಮಾಡಿದ ಮೊತ್ತವೆಷ್ಟು; ಸಂಪೂರ್ಣ 
ವಿವರ ನೀಡುವುದು) 


(ಈ) ಸದರಿ ಇಂಜಿನಿಯರಿಂಗ್‌ ಕಾಲೇಜುಗಳು ಸಹಾಯಕ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರಿಗೆ 
ವಿಶ್ವವಿದ್ಯಾಲಯವು ಯಾವ ರೀತಿ ಶಿಕಣ ತರಬೇತಿ ನಿಗಧಿಪಡಿಸಿರುತ್ತದೆ ? (ಸಂಪೂರ್ಣ ವಿವರ ನೀಡುವುದು) 


